ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


436 


ಸದಸ್ಯರ ಹೆಸರು ಡಾ: ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕ್ಷೇತ್ರ 
ಉತ್ತರಿಸುವ ದಿನಾಂಕ 18-02-2022. 
ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
[ ಕಸಂ ಪ್ರಕ್ನೆ | ಉತ್ತರ 

8) ಕಲ್ಯಾಣ `ಕರ್ನಾಟಕ ಭಾಗದ ಗ್ರಾಮ ಬರದಿಡೆ: 


ಪಂಚಾಯಿತಿಗಳಲ್ಲಿ ಬಹಳಷ್ಟು 
ಹುದ್ದೆಗಳು ಖಾಲಿಯಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮ ಪಂಚಾಯತಿಗಳಿಗೆ ಪಂಚಾಯತಿ 
ಅಭಿವೃದ್ಧಿ ಅಧಿಕಾರಿ ವೃಂದದಲ್ಲಿ 1140 ಹುದ್ದೆಗಳು ಮಂಜೂರಾಗಿದ್ದು, ಈ 
ಪೈಕಿ 91 ಹುದ್ದೆಗಳನ್ನು ಭರ್ತಿ ಮಾಡಿದ್ದು, ಉಳಿದ 221 ಹುದ್ದೆಗಳು ಖಾಲಿ 
ಇರುತ್ತವೆ. 


ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ವೇಡ್‌-1 ವೃಂದದಲ್ಲಿ 406 ಹುದ್ದೆಗಳು 
ಮಂಜೂರಾಗಿದ್ದು, ಈ ಪೈಕಿ 253 ಹುದ್ದೆಗಳನ್ನು "ಭರ್ತಿ ಮಾಡಿದ್ದು, ಉಳಿದ 
153 ಹುದ್ದೆಗಳು "ಭಾಲಿ ಇರುತ್ತವೆ. 


ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗೇಡ್‌-2 ವೃಂದದಲ್ಲಿ 735 ಹುದ್ದೆಗಳು 
ಮಂಜೂರಾಗಿದ್ದು, ಈ ಪೈಕಿ 547 ಹುದ್ದೆಗಳನ್ನು ಭರ್ತಿ ಮಾಡಿದ್ದು, ಉಳಿದ 
188 ಹುದ್ದೆಗಳು ಖಾಲಿ ಇರುತ್ತವೆ. 


ದ್ವಿಶೀಯ ' ದರ್ಜೆ ಲೆಕ್ಕ ಸಹಾಯಕ ವೃಂದದಲ್ಲಿ 478 ಹುದ್ದೆಗಳು 


- ಮಂಜೂರಾಗಿದ್ದು, ಈ ಪೈಕಿ 294 ಹುದ್ದೆಗಳನ್ನು ಭರ್ತಿ ಮಾಡಿದ್ದು, ಉಳಿದ 


184 ಹುದ್ದೆಗಳು "ಖಾಲಿ ಇರುತ್ತವೆ. 


(ಈ) 


ಬಂದದ್ದಲ್ಲ ಸದರಿ `ಹುದ್ದೆಗಳನ್ನು ಭರ್ತಿ 
ಮಾಡಲು ಸರ್ಕಾರ ಕೈಗೊಂಡ 
ಕ್ರಮವೇನು; 


ಪ 


ಪಾಶ ಇಹ ಪುಡ್ಗಗನ್ನ್‌ ಭರ್ತ 


ಮಾಡಲು ವಿಳಂಬ ಧೋರಣೆ 
ಮಾಡುತ್ತಿರುವುದು ಕಲ್ಲಾ 
ಕರ್ನಾಟಕಕ್ಕೆ ಮಾಡುತ್ತಿರುವುದು 


ಅನ್ಯಾಯವಲ್ಲವೆ(ವಿವರ ನೀಡುವುದು) 


ಪಂಚಾಯತಿ ಅಭಿವೃದ್ಧ ಅಧಕಾರಿ "ವೃಂದಕ್ಕೆ `ಜಿಲ್ಲಾ ಪಂಚಾಯತಿಗಳ ಮುಖ್ಯ 
ಕಾರ್ಯನಿರ್ವಾಹಕ ಅದಿಕಾರಿ ನೇಮಕಾತಿ ಪ್ರಾಧಿಕಾರ ಆಗಿದ್ದು ಗ್ರಾಮ 
ಪಂಚಾಯತಿ ಕಾರ್ಯದರ್ಶಿ ಗೇಡ್‌-1 ವೃಂದದ ಅರ್ಹ ನೌಕರರು 
ಲಭ್ಯವಾದಂತೆ ಜೇಷ್ಠತೆ ಮತ್ತು ಅರ್ಹತೆ ಆಧಾರದ ಮೇಲೆ ಮುಂಬಡ್ತಿ 
ಮೂಲಕ ಭರ್ತಿ ಮಾಡಲು 'ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ 
ಗೇಡ್‌-1 ಮತ್ತು ಗೇಡ್‌-2 ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ 
ವೃಂದಕ್ಕೆ ಜಿಲ್ಲಾ ” ಪಂಚಾಯಿತಿಗಳ ಉಪ ಕಾರ್ಯದರ್ಶಿ (ಅಭಿವೃದ್ಧಿ) ರವರು 
ನೇಮಕಾತಿ ಪ್ರಾಧಿಕಾರ ಆಗಿದ್ದು, ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು 
ಸರ್ಕಾರದಿಂದ ಎಲ್ಲಾ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. 


ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗೇಡ್‌-2 ವೃಂದದ ಹೈದರಾಬಾದ್‌ 
ಕರ್ನಾಟಕ ಪ್ರದೇಶವನ್ನು ಹೊರತುಪಡಿಸಿದ 26 ಹುದ್ದೆಗಳು ಮತ್ತು 
ಹೈದರಾಬಾದ್‌ ಕರ್ನಾಟಕ ಪ್ರದೇಶದ 80 ಹುದ್ದೆಗಳು ಸೇರಿದಂತೆ ಒಟ್ಟು 343 
ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಮತ್ತು ದ್ವಿತೀಯ ದರ್ಜೆ ಲೆಕ್ಕ 
ಸಹಾಯಕ ವೃಂದದ ಹೈದರಾಬಾದ್‌ ನರ್ಫಾಟಕ ಪ್ರದೇಶವನ್ನು, 
ಹೊರತುಪಡಿಸಿದ “5 ಹುದ್ದೆಗಳು ಮತ್ತು ಹೈದರಾಬಾದ್‌ ಕರ್ನಾಟಕ ಪ್ರದೇಶದ 
103 ಹುದ್ದೆಗಳು ಸೇರಿದಂತೆ ಒಟ್ಟು 1s ಹುದ್ದೆಗಳಿಗೆ ನೇರ ನೇಮಕಾತಿ 
ಮಾಡಲು ಉದ್ದೇಶಿಸಲಾಗಿದೆ. 


ಮತ್ತು. ನಃ ರಾಜ್‌ ಸಚಿವರು. 
ಕನ್‌. ಈ 
ನ್ರಿಮೀಣಾಭಿವ್ನ E ನ 
ಸೋಹಾಸುತ್‌ ರಾಜ್‌ ಸಜಿಪರು 


